ಕರ್ನಾಟಕ ವಿಧಾನ ಪರಿಷತ್ತು 


48 


5 1 ಶ್ರೀಮತಿ ಭಾರತಿ ಶೆಟ್ಟಿ | 


| ಉತ್ತರಿಸಬೇಕಾದ ದಿನಾಂಕ: 


16.12.2021 


ಉತ್ತರಿಸಬೇಕಾದ ಸಚಿವರು 


ಮುಖ್ಯಮಂತ್ರಿ 


ಕ್ರಸಂ ಪ್ರಶ ಉತ್ತರ 

(ಈ) | ಬೆಂಗಳೊರು ಅಭವೃದ್ಧಿ | ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ (ಬಿ.ಡಿ.ಎ) ಕೇಂದ್ರ 
ಪ್ರಾಧಿಕಾರದಲ್ಲಿ ಇತೀಚೆಗೆ ಎಸಿಬಿ ಕಛೇರಿಯಲ್ಲಿನ ಅಧಿಕಾರಿ ಮತ್ತ ಸಿಬ್ಬಂದಿ ಸರ್ಕಾರಿ ಕೆಲಸ ಕಾರ್ಯಗಳಿಗಾಗಿ 
| ದಾಳಿ ಮಾಡಿದಾಗ ಕಂಡು ಕಛೇರಿಗೆ ಬರುವ ಸಾರ್ವಜನಿಕರಿಂದ ನಿಯಮಾನುಸಾರ ಮಾಡಬೇಕಾ 
' ಬಂದಿರುವ ಅಕ್ರಮಗಳು ಹಾಗೂ ! ಸರ್ಕಾರಿ ಕೆಲಸಕ್ಕೆ ಲಂಚಿದ ಹಣದ ನಿರೀಕ್ಷೆಯನ್ನಿಟ್ಟುಕೊಂಡು ಖಾಸಗಿ 
ಪ್ರಕರಣಗಳೆಷು; (ವವರ : ಮಧ್ಯವರ್ತಿಗಳ ಸಹಾಯದಿಂದ ಅಕ್ರಮವಾಗಿ ಲಂಚದ ಹಣವನ್ನು ' 
ಒದಗಿಸುವುದು) | ಪಡೆಯುತ್ತಿರುವ ಬಗ್ಗೆ ಮತ್ತು ಬಿ.ಡಿ.ಎ. ಯಿಂದ ಸಾರ್ವಜನಿಕರಿಗೆ ವಿವಿಧ 


| ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಸೈಟು ಹಂಚಿಕೆಯಲ್ಲಿ ಆಗುತ್ತಿರುವ ' 


ವ್ಯಾನಕ ಭ್ರಷ್ಟಾಚಾರದ ಕುರಿತಂತೆ ಸಾರ್ವಜನಿಕರಿಂದ ಬಂದ ಮಾಹಿತಿ, 


ಮೇರೆಗೆ ಭ್ರಷ್ಟಾಚಾರ ನಿಗ್ರಹ ದಳದ ಬೆಂಗಳೂರು ನಗರ ಠಾಣೆಯಲ್ಲಿ ' 


7(ವ). 8, 12, 1330)(ಎ) ರೆ/ವಿ 13(2) ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ, 


1958 ರನ್ವಯ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ಬೆಂಗಳೂರು ಅಭಿವೃದ್ಧಿ | 


ಪ್ರಾಧಿಕಾರದ ಕೇಂದ್ರ ಕಛೇರಿಯ ಮೇಲೆ ಭ್ರಷ್ಟಾಚಾರ ನಿಗ್ರಹ ದಳದ 


| ಮೂವರು ಪೊಲೀಸ್‌ ಅಧೀಕ್ಷಕರನ್ನೊಳಗೊಂಡಂತೆ ವಿವಿಧ ತಂಡಗಳಿಂದ ' 
| ಕಛೇರಿ 


ಶೋಧಣೆಯನ್ನು ನಡೆಸಲಾಿ ರುತ್ತದೆ. 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಛೇರಿಯಲ್ಲಿ ಶೋಧನೆ 


| ನಡೆಸಲಾಗಿ, ಶೋಧನಾ ಕಾಲದಲ್ಲಿ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಈ 


| ಕಳಕಂಡಂತೆ ಅಕ್ರಮವೆಸಗಿರುವುದು ಮೇಲ್ಲೋಟಕ್ಕೆ ಕಂಡುಬಂದಿರುತ್ತದೆ. 


* ಶೋಧನೆಯ ಸಮಯದಲ್ಲಿ ಬೆಂಗಳೂರು ನಗರದಲ್ಲಿ ಬಿ.ಡಿ.ಎ. | 


ಯಿಂದ ನಿರ್ಮಾಣವಾಗುತ್ತಿರುವ ಕೆಲವು ಬಡಾವಣೆಗಳಲ್ಲಿ ಅರ್ಹತೆ 
ಇಲ್ಲದಿದ್ದರೂ ಸಹ ನಿವೇಶನಗಳನ್ನು ಹಂಚಿಕೆ ಮಾಡಿರುವುದು. 
* ಒಂದೇ ನಿವೇಶನವನ್ನು ಹಲವರಿಗೆ ಹಂಚಿಕೆ ಮಾಡಿರುವುದು. 
* ಬದಲಿ ನಿವೇಶನಗಳನ್ನು ಕಾನೂನು ಬಾಹಿರವಾಗಿ 
ಮಾಡಿರುವುದು. 


* ದಾಖಲಾತಿಗಳನ್ನು, ತಿದ್ದಿ ಅಕ್ರಮ ಎಸಗಿರುವುದು. 


Ka 


| ದಿನಾಂಕ 19.11.2021 ರಂದು ಮೊಕದ್ದಮ್ಮೆ ಸಂಖ್ಯೆ 53/2021 ಕಲಂ 7(ಎ). | 


ಹಂಚಿಕೆ | 


* ಸಿಎ. ನಿವೇಶನಗಳಸು ಹಾಗೂ ಮನನ ಸಮೊಘವಣಿಟಿವ. ಮಿ 

ಉಬುಮ ಉಲ್ಲಂಘನೆ ಮಾಡಿ ಅವ್ಯವಹಾರ ಎಸಗಿರುವುದು. 

°« ಬಿಡಿಎ. ಅದಿಕಾರಿ ; ಸಿಬ್ಬಂದಿಗಳು ಪಾದಿಕಾರದ ನಿಯಮಗಳನ್ನು 
ಪಾಲಿಸದೇ ಕೆಲವು ಖಾಸಗಿ ಸಂಘದವರೊಂದಿಗೆ ಶಾಮೀಲಾಗಿ 


ಸಂಘದವರಿಗೆ ಅಕ್ರಮವಾಗಿ ಲಾಭ ಗಳಿಸಲು ಅನುಕೂಲ : 


ಕಂಡುಬಂದಿರುತ್ತದೆ. 


ಜ್‌ po [2 pi end ARS | 
ಕೆಲವೊಂದು ೨ಖಲಾತಿಗಳನು ಅಮಾನತುಪ 'ಸಿಕೊಳ್ಳಲಾಗಿದೆ. 
£: 
pe APN) pe) p ವಿ 
Bಬಖಿ ಮತ ದೌಬಲಾತಗಳ ಪರಿಶೀಲನಾ ಕಾರ್ಯ 
ನಸ 


“ಬಿದಿ. Fe ಅಮಾನತ್ತುಪಡಿಸಿಕೊಂಡ ದಾಖಲಾತಿಗಳ 
ಪರಿಶೀಲನೆಯಲ್ಲಿ ಕೆಲವೊಂದು ಅಧಿಕಾರಿಗಳು ಸೆ.) ಹಂಚಿಕೆಯಲ್ಲಿ | 


4 
¢ ್ಯ್‌ 


ಅವ್ಯವಹಾರ ಎಸಗಿರುವುದು ಕಂಡುಬಂದ ಏನೆಲೆಯಲಿ ಅವರುಗಳ 


ನಡಸುಐ ಕುರಿತು ಭ್ರಷ್ಟಾಟಾರ ಗ್ರಹ : 
ದಳದಿಂದ ಬ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ, 1986 ರ ರೀತ್ಯಾ 
ಸರ್ಕಾರದ ಪೂರ್ವಾನುಮತಿ ಕೋರಲಾಗಿದೆ. 

*. ಪೂರ್ವಾನುಮತಿ ಕೋರಿರುವ ಪ್ರಕರಣಗಳಿಗೆ ಸಂಬಂದಿಸಿದ. 
"ದೊರಿನ ಅಂಶಗಳನ್ನು ಪರಿಶೀಲಿಸಿ ಆರೋಪಿತ ಅದಿಕಾರಿ ft 
ನೌಕರರ ವಿರುದ್ಧ ತನಿಖೆ ಜರುಗಿಸಲು ಪ್ರಕರಣವನ್ನು ಭ್ರಷ್ಟಾಚಾರ | 

| ಸ್ಪಷ್ಟವಾದ ಅಭಿಪ್ರಾಯದೊಂದಿಗೆ ' 
ವರದಿ ಸಲ್ಲಿಸುವಂತೆ a ಇಲಾಖೆಯಿಂದ ಆಯುಕ್ತರು, ; 


(=) 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರನ್ನು ಕೋರಲಾಗಿದೆ. 


(ಆ) 


ಬಿನ ನಿ ಆ ನಡನ] 
| ಅಕ್ರಮಗಳು ಎಂದಿನಿಂದ | 
ಜರುಗುತ್ತಿವೆ ಈ ಬಗ್ಗೆ ಸರ್ಕಾರ 
ಯಾವ ರೀತಿಯ ತನಿಖೆ 
| ಕೈಗೊಳ್ಳುತ್ತದೆ: 


ಪ್ರಕರಣಗಳು ಮಾನ್ಯ ನ್ಯಾಯಾಲಯದ ವಿಚಾರಣೆಯಲ್ಲಿರುತ್ತದೆ. ತಪ್ಪಿ 


| ಯಮಾನುಸಾರ ಕ್ರಮ ಕೆ $ಗೊಳ್ಳಲಾಗುತಿರುತ್ತದೆ. 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿಶೇಷ ಕಾರ್ಯನಿರತಪಡ 
ಮತ್ತು ಜಾಗೃತದಳವು ಸೃಜಿನೆಯಾದ 1990ನೇ ಸಾಲಿನಿಂದ ಪ ಪ್ರಾಧಿಕಾರದ 
ಆಸ್ತಿಗೆ ಸಂಬಂಧಪಟ್ಟಂತೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಅಕ್ರಮವಾಗಿ 


ನಿವೇಶನಗಳ ಹಂಚಿಕೆ ಪಡೆದು ಮೋಸ, ವಂಚನೆ ಮಾಡುವ, ಪ್ರಾಧಿಕಾರದ 
ಅಧಿಕೃತ ದಾಖಲಾತಿಗಳನ್ನು ತಿದ್ದುವಂತಹ ಮತ್ತು ದುರುಪಯೋಗ 
ಪಡಿಸಿಕೊಳ್ಳುವಂತಹ, ಅಕ್ರದು ಕೃತ್ಯಗಳ ಬಗ್ಗೆ ಕಾಲಕಾಲಕ್ಕೆ ವಿಚಾರಣೆ | 
ಕೈಗೊಂಡು, ತಪ್ಪಿತಸ್ಥರ ವಿರುದ್ಧ ಸ್ಥಳೀಯ ಪೊಲೀಸ್‌ ಠಾಣೆ/ಬಿಎಂಟಿಎಪ್‌ 
ಪೊಲೀಸ್‌ ಠಾಣೆಯಲ್ಲಿ ಕ್ರಿಮಿನಲ್‌ ಪ್ರಕರಣಗಳನ್ನು ದಾಖಲಿಸಲಾಗುತ್ತಿರುತ್ತದೆ. | 
ಈ ಪೈಕಿ ಹಲವು ಪ್ರಕರಣಗಳು ತನಿಖೆಯಲ್ಲಿದ್ದು. ಇನ್ನೂ ಹಲವಾರು 


pe) 
[GIN 
[) 


ಪ್ರಾಧಿಕಾರದ ಅಧಿಕಾರಿ; ನೌಕರರ ವಿರುದ್ಧ ಪ್ರಾಧಿಕಾರದಿಂದ | 


ಬಿಡಿಎ ನಲ್ಲಿ ನಡೆಯುತಿರುವ! ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದಲ್ಲಿ ಮಧ್ಯವರ್ತಿಗಳು/ ಬ್ರೋಕರ್ಗಳ | 


ಸ ~~ ಬ 4 Re ದ್ನ ನಿದ್‌ 
ಬರ UU OU), UT VLU ಪಿ ನಿಲಿ FN LE LRU 
ಲ 4 ಧು 
a ಮ ಮಲನ wd ೦ EN ಈ ಸಾನ್‌ pe pe 
| ಸೊತದಾರಿಗಳಾಗಿರುವ ಬಿಡಿಎ ಅಕ್ಯಮಗಳಗ ಸುಂಬಂಧಪಟಂತ ಬಚಾರಣ ನಡಸಿ. ಸುದರಿ 
— — pe 
NR ಮಣ ಮಿಖಲಾ 1 ky | Ka) ] fe pi 
: ಯೆಂದ . ಹೊರಗಿನವರನ್ನು ' ಅಕ್ರಮಗಳಲ್ಲಿ ಭಾಗಿಯಾಗಿರುವ ಪಾಧಿಕಾರದ ಅಧಿಕಾರಿ; | 
ಎ CNS ಲ ಬಿ | ಫಾ ಘಿ pe ಸ ) ಎಇ ES RE | i 
' ಗುರುತಿಸಲು ಕೈಗೊಳ್ಳುವ | ನೌಕರ ೧ಂದಿಗೆ ಶಾಮಿಲಾಗಿರುವ ಮಧ್ಗವರ್ತಿಗಳೆ/ಸೂತಧಾರಿ ! 
| KS) ಕ್‌ (| 
NE Bde Sak ಎಲಿ ). 9 ನಿಂ ತಿ ಇ ಜ್ಜ ಎನೆ Nk | 
| ಕ್ರಮಗಳೇಸು: ಹಿಗಳ ವಿರುದ್ದ ಸಳೀಯ ಪೊಲೀಸ್‌ ಠಾಣೆ/ ಬಿಎಂಟಿಎಫ್‌ ಪೂಲೀಸ 
[op ದಿ ಛಿ 


| 
ಘು ಸದರಿ ವೃಕಿಗಳು ಸರ್ಕಾರಕ್ಕಿಂತ | ಠಾಣೆಯಲ್ಲಿ ಕ್ರಿಮಿನಲ್‌ ಪ್ರಕರಣ ದಾಖಲಿಸಿ ಪ್ರಾಧಿಕಾರದಿಂದ, 


; ಬಲಶಾಲಿಗಳೆಂದು | ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತಿರುತ್ತದೆ. 


| 
PR A pu ರಿ % 
ಕೊೋರ್ಷಡಿಸಿಕೊಂಡು ಬಹುಕೋಟಿ 
! ಹಗರಣಗಳನು ಹೊರತರಲು 
್ಲ | | 
| 
pe) RE) RE \ 
ಸುರ್ಕಾರದ ಕಮಗಳೇನು? 


| 


ನಅಇ 266 ಬೆಂಟಸೇ 2021 


| ನ 

AAMAS 
ಪಾಸ್‌ B: 

(ಬಸವರಾಜ' ಬೊಮ್ಮಾಯಿ) 


ಮುಖ್ಯಮಂತ್ರಿ 


